ತೊಂಡದರೆಗೊಳಗಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


"1 ಕೊಠಡಿ, ಮಹಿಳೆಯರ ಶಿಶುಪಾಲನಾ ಕೊಠಡಿ, ವಿಶೇಷಚೇತನರಿಗೆ 


ಚುಕ್ಕೆ ಗುರುತಿನ ಪ್ರಶ್ನೆ ಫಟ : 511 
ಸದಸ್ಯರ ಹೆಸರು : ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 05-02-2021 
ಕಸಂ. ಪ್ರಶ್ನೆ ಉತರ 
ಅ ಕೊಡಗು ಜಿಲ್ಲೆಯ `ಪಲಜಾರು. ಪ್ರಸ್ತುತ ಕೊಡಗು ಜಿಲ್ಲೆಯ ಮಡಿಕೇರಿ, ಸೋಮವಾರಪೆ ಟೆ, 
ಪಟಣಗಳಲ್ಲಿ ಕೆ.ಎಸ್‌.ಆರ್‌.ಟಿ.ಸಿ. ವಿರಾಜಪೇಟೆ, ಕುಶಾಲನಗರ, ಹೆಬ್ಬಾಲೆಗಳಲ್ಲಿ ಕ.ರಾ.ರ.ಸಾ.ನನಿಗಮದ 
ಸುಸಜ್ಜಿತ ಬಸ್‌: ನಿಲ್ದಾಣಗಳು ಇಲ್ಲದೇ | ಒಟ್ಟು 5 ಬಸ್‌ ನಿಲ್ದಾಣಗಳಿದ್ದು, 'ಸದರಿ ಬಸ್‌ ನಿಲ್ದಾಣಗಳಲ್ಲಿ 
ಇರುವುದರಿಂದ, ಸಾರ್ವಜನಿಕರು ಪ್ರಯಾಣಿಕರಿಗೆ ಮೂಲಭೂತ ಸಾತರ್ಯಗಳಾದ ಕುಡಿಯುವ ನೀರಿನ. 


ವೃವಸೆ, ಮಹಿಳೆಯರ ಮತ್ತು ಪುರುಷರ ಶೌಚಾಲಯ ವ್ಯವಸ್ಥೆ 
"ಪ್ರಯಾಣಿಕರಿಗೆ ಆಸನ ವ್ಯವಸ್ಥೆ, "ವಿದ್ಯುತ್‌ ಬೆಳಕಿನ ವ್ಯವಸ್ಥೆ ಸ್ವ ಸಮನ 
ಪ್ರಯಾಣಿಕರಿಗೆ ಉಪಹಾರ ಗೃಹದ ವ್ಯವಸ್ಥೆ, ವಿಚಾರಣೆ ಫಂಟರ್‌ 


ಹಾಗೂ ಪಾರ್ಕಿಂಗ್‌ ಸೌಲಭ್ಯಗಳನ್ನು ಒದಗಿಸಲಾಗಿದೆ. 


ಅಲ್ಲದೇ, ಮಡಿಕೇರಿ, 
ಹಾಗೂ ಕುಶಾಲನಗರ ಬಸ್‌ 


ಸೋಮವಾರಪೇಟೆ, ವಿರಾಜಪೇಟೆ 
ನಿಲ್ದಾಣಗಳಲ್ಲಿ ಮಹಿಳೆಯರ ವಿಶ್ರಾಂತಿ 


ವವಸ್ಥೆ 
[oy 


ಶೌಚಾಲಯ ಸಿಬ್ಬಂದಿ ವಿಶ್ರಾಂತಿ ಗೃಹದ ವ್ಯವಸ್ಥೆ ಕಲ್ಪಿಸ ಲಾಗಿದೆ 
ಹಾಗ್ಗೂ ಮದೀರಿ, ವಿರಾಜಪೇಟೆ ಮತ್ತು ಕುಶಾಲನಗರ ಬಸ್‌ 


ನಿಲ್ನಗಳಲ್ಲಿ ಮುಂಗಡ ಟಿಕೆಟ್‌ ತಯಾರಿಸುವ ಕೊಠಡಿ ನಿರ್ಮಿಸಲಾಗಿದೆ. 


ಬಂದಿದ್ದಲ್ಲಿ, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 
ಹೊಸ “ಬಸ್‌ ನ ನಿರ್ಮಾಣಕ್ಕೆ 


| ಕೊಡಗು ಜಿಲ್ಲೆಗೆ ಎಷ್ಟು ಅನುದಾನ 


ಒದಗಿಸಲಾಗಿದೆ; ಮತ್ತು ಯಾವ ಯಾವ 
ಪಟ್ನಣಗಳಲ್ಲಿ ಹೊಸದಾಗಿ ಬಸ್‌ 
ನಿಲ್ದಾಣಗಳನ್ನು ನಿರ್ಮಾಣ 
ಮಾಡಲಾಗುತ್ತೆ: (ವಿವರ ನೀಡುವುದು) 


ಪ್ರಸ್ತುತ ಕೋವಿಡ್‌- 19ರ ಸಾ ಸಾಂಕ್ರಾಮಿಕ ರೋಗದ ಹನ್ನೇ ಪೆಯಲ್ಲಿ 
ನಿಗಮದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರದ ಕಾರಣ, ಹೊಸದಾಗಿ 
ಯಾವುದೇ ಬಸ್‌ ನಿಲ್ಲಾಣ/ಬಸ್‌. ಘಟಕ / ಅಭಿವೃದ್ಧಿ ಕಾಮಗಾರಿ 
ಕೆಲಸಗಳನ್ನು ನಿಗಮದ ವತಿಯಿಂದ ಕೈಗೊಳ್ಳುತ್ತಿರುವುದಿಲ್ಲ. 


ಹಾಲಿ ಇರುವ ಬಸ್‌ 

ಉನ್ನತೀಕರಣ 

ee ಪ್ರಸಕ್ತ ಆರ್ಥಿಕ 
ರ್ಪದಲ್ಲಿ ಎಷ್ಟು ಅನುದಾನ 


ಗ ಲಾಗಿದೆ? (ವಿವರ ನೀಡುವುದು) 


ನಿಲ್ದಾಣಗಳ 
ಅಥವಾ 


ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಹಾಲಿ ಇರುವ ಬಸ್‌ ನಿಲ್ದಾಣಗಳ 
ಉನ್ನತೀಕರಣ / ಮೇಲ್ದರ್ಜೇಗೇರಿಸಲು ಯಾವುದೇ ಅನುದಾನವನ್ನು 
ಹೆಂಚಿಕೆಯಾಗಿರುವುದಿಲ್ಲ. 


ಆದಾಗ್ಯೂ 2018-19 'ಮತ್ತು 2019- 20ನೇ ಸಾಲಿನಲ್ಲಿ 
ಬಂಡವಾಳ ವೆಚ್ಚಗಳ ಅನುದಾನದಡಿ ಮಡಿಕೇರಿ ಬಸ್‌ ನಿಲ್ದಾಣವನ್ನು 
ರೂ.100.00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸುವ 
ಹಾಗೂ ಫುಶಾಲನಗರ ಬಸ್‌ ನಿಲ್ದಾಣವನ್ನು ರೂ.75.00 ಲಕ್ಷಗಳ 
ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಕಾಮಗಾರಿಯನ್ನು 
ಕೈಗೊಳ್ಳಲಾಗಿದೆ. 


ಟಿಡಿ 38 ; ಟಿಸಿಕ್ಕೂ 2021 


(ಲಕ್ಸ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 


ಸಾರಿಗೆ ಸಚಿವರು 


